N) 


ಕರ್ನಾಟಿಕ ವಿಧಾನ ಪರಿಷತ್ತು 


ವ್ಯಾಪ್ತಿಯ ರಸ್ತೆಗಳ ಗಡಿಯನ್ನು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 771 
ಸದಸ್ಯರ ಹೆಸರು ಶ್ರೀ ಗೋವಿಂದರಾಜು 4 
- ಉತ್ತಶಿಸುವ ದಿನಾಂಕ: . 15/12/2020 
ಉತ್ತರಿಸುವ ಸಚಿವರು ಮಾನ್ಯ ಪೌರಾಡಳಿತ, ತೋಟಗಾರಿಕ 
ಹಾಗೂ ರೇಷ್ಮೆ ಸಚಿವರು. 
| ತ.ಸಂ | ಪ್ರಶ್ನೆಗಳು ಉತ್ತರಗಳು 
ಅ) | ಕೋಲಾರ. ನಗರಸಭೆಯ | ಅಧಿಸೂಚನೆ ಸಂಖ್ಯೆ: SEE ee 


195, ದಿನಾಂಕ 12/10/1995, ಕರ್ನಾಟಿಕ ರಾಜ್ಯ 


| ಗುರುತಿಸಲಾಗಿದೆಯೇ? ವಿಶೇಷ ಪತಿಕೆ. ದಿನಾಂಕ 26/10/1995 ರಲ್ಲಿ 
ಅಧಿಸೂಚಿಸಿರುವಂತೆ ಕೋಲಾರ ನಗರಸಭೆ 
ವ್ಯಾಪ್ತಿಗೆ ಬರುವ ಪ್ರದೇಶಗಳ/ರಸ್ತೆಗಳ ಗಡಿಯನ್ನು 
ಗುರುತಿಸಲಾಗಿದೆ. | 

ಆ) ಈ ರಸಗಳ ಗಡಿಯನ್ನು | ನಗರಸಭೆಯ ಗಡಿಯನ್ನು ಗುರುತಿಸುವಾಗ 
ಗುರುತಿಸುವಾಗ ಸರ್ಕಾರ ! ಅಧಿಸೂಚನೆ ಸಂಖ್ಯೆ:ನನಇ/464/ಎ೦ಐಲ್‌ 
ಅನುಸರಿಸಿರುವ | ಆರ್‌/95, ದಿನಾಂಕ 27/08/1995 ರಲ್ಲಿ ಕರ್ನಾಟಕ 
ಮಾನದಂಡಗಳೇನು? ಈ ರಸ್ತೆಗಳ | ವಿಶೇಷ ರಾಜ್ಯ ಪತ್ರದ ಭಾಗ-4 ಸೆಕ್ಷನ್‌ 2ಸಿ () 
ಗಡಿಯನ್ನು ಯಾವ ವೈಜ್ಞಾನಿಕ ಯಲ್ಲಿ ಪ್ರಕಟಿಸಿ, ಸಾರ್ವಜನಿಕರಿಂದ/ 
ಆಧಾರದ ಮೇಲೆ | ಬಾಧಿತರಾಗಬಹುದಾದ ಎಲ್ಲಾ ವ್ಯಕ್ತಿಗಳಿಂದ 
ಗುರುತಿಸಲಾಗಿದೆ. ಸಲಹೆ ! ಆಕೇಪವಣೆಗಳನ್ನು ಆಹ್ಮಾನಿಸಿ 30 ದಿನಗಳ 

K ಅವಧಿ ಮುಗಿದ ನಂತರ ಯಾವುದೇ ಆಕ್ಷೇಪಣೆಗಳು 
ಸ್ನೀಪುತವಾಗಿಲ್ಲದಿರುವುದರಿ೦ಂದ ದಿನಾಂಕ 
12/10/1995ರ ಅಧಿಸೂಚನೆಯಲ್ಲಿ 
ಅಂತಿಮಗೊಳಿಸಲಾಗಿದೆ. 

ಇ) ಈ ರಸ್ತೆಗಳ ಗಡಿಯನ್ನು | ನಗರಸಭೆ: ಗಡಿಯನ್ನು ಗುರುತಿಸಿದ 
ಜನಪುತಿನಿಧಿಗಳ ಗಮನಕ್ಕೆ | ಅಧಿಸೂಚನೆಯನ್ನು ವಿಶೇಷ ರಾಜ್ಯ ಪತ್ರದಲ್ಲಿ 
ತರಲಾಗಿದೆಯೇ. ಪ್ರಕಟಿಸಿ, ಸಾರ್ವಜವಿಕರಿಗೆ/ಬಾಧಿತರಾಗಬಹುದಾದ 

ಎಲ್ಲರ ಗಮನಕ್ಕೆ ತರಲಾಗಿದೆ. : 
ಕರ್ನಾಟಿಕ ಪುರಸಭೆಗಳ ಅಧಿನಿಯಮ 1964 ರ 
ಕಲಂ 3 ಮತ್ತು 9 ರನ್ವಯ ಕ್ರಮವಹಿಸಲಾಗಿದೆ. 

ಈ) [ಹಾಗಿಲ್ಲದಿದ್ದಲ್ಲಿ ಜನಪ್ರತಿನಿಧಿಗಳ | ಕರ್ನಾಟಕ ರಾಜ್ಯ ವಿಶೇಷ ಪತ್ರದಲ್ಲಿ ದಿನಾಂಕ 


ಹಾಗೂ ಜನಸಾಮಾನ್ಯರ 
ಗಮನಕ್ಕೆ ' ತರದಿರಲು 
ಕಾರಣಗಳೇನು. — 


12/10/1995 ರಲ್ಲಿ ಪ್ರಕಟಿಸಲಾಗಿದೆ. 
RT 


ಸಂಖ್ಯೆ: ನಅಇ/ 106 /ಜಿಇಎಲ್‌/2020 


(ನಾರಾಯಣ ಗೌಡ) 
ಪೌರಾಡಳಿತ, ತೋಟಗಾರಿಕೆ 
ಹಾಗೂ ರೇಷ್ಮೆ ಸಚಿವರು 


